ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಪ್ರಶ್ನೆಗೆ ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಶೀ ಅ.ದೇವೇಗೌಡ (ಪದವೀದರರ ಕ್ಷೇತ್ರ) 
1344 

ಕಂದಾಯ, ಹಾಗೂ ಕೌಶಲ್ಯ ಅಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ 
ಸಚಿವರು 


21.12.2018 


[830 ಪಶ್ನೆ 


ಉತ್ತರ 


2 


ಕಂಪೇಗ್‌ಡ ಪ್ರಾಧಿಕಾರದ ರಚನೆ ಆದದ್ದು 
ಯಾವಾಗ; 


ಸರ್ಕಾರಿ ಆದೇಶ ಸಂಖ್ಯೆ: ಕಂ 31' ಆರ್‌ಐಹೆಚ್‌ 2016, 


ದಿನಾಂಕ: . 14.10.2016 ರನ್ವಯ ನಾಡಪುಭು ಕೆಂಪೇಗೌಡ 
ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಲಾಗಿರುತ್ತದೆ. 


7 ಆ1ಇದೆಕ್ಕಾಗಿ ಈವರೆಗೆ ಬಿಡುಗಡೆಯಾಗಿರುವ 
ಹಣ ಎಷ್ಟು; ' ' 


ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 2016-17 
ನೇ ಸಾಲಿನಲ್ಲಿ ರೂ.250.00 ಲಕ್ಷಗಳನ್ನು ಹಾಗೂ 2017- 
18 ನೇ ಸಾಲಿನಲ್ಲಿ ರೂ.125.00 ಲಕ್ಷಗಳು ಒಟ್ಟಾರೆ 


| ಈವರೆಗೆ ರೂ. 375.00 ಲಕ್ಷಗಳ ಅನುದಾನವನ್ನು 


ಬಿಡುಗೆಡಗೊಳಿಸಲಾಗಿದೆ. 


ಐ ಕೆಂಪೇಗೌಡ ಪ್ರಾಧಿಕಾರದ ಧ್ಯೇಯ ಮತ್ತು 
ಉದ್ದೇಶಗಳೇನು; 


ಬೆಂಗಳೂರು ನಗರದಲ್ಲಿ ಮೆತ್ತು ಸುತ್ತಮುತ್ತಲಲ್ಲಿ ಬೆಂಗಳೂರು 
ಕಂದಾಯ ವಿಭಾಗದ ಗ್ರಾಮಾಂತರ, ಚಿಕ್ಕಬಳ್ಳಾಪುರ, 
ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿನ ನಾಡಪುಭು 
ಕೆಂಪೇಗೌಡ ಪಾರಂಪರಿಕ ತಾಣಗಳು, ಪ್ರವಾಸೋದ್ಯಮ 
ಸ್ಥಳಗಳು ಮತ್ತು ಸ್ಮಾರಕಗಳನ್ನು ಆಂತರ ರಾಷ್ಟ್ರೀಯ 
ಪಾರಂಪರಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸಿ ಕೇಂದ್ರವಾಗಿ 
ಅಭಿವೃದ್ದಿಪಡಿಸುವುದು. 


— 


ಈ']ನಾಡಪಭು ಕೆಂಪೇಗೌಡರ ಸಮಾಧಿಯನ್ನು 
ಅಭಿವೃದ್ದಿಪಡಿಸಲು ಬನ್ನು ಎಷ್ಟು ಕಾಲಾವಕಾಶ 
ಬೇಕು 


ರಾಮನಗರ ಜಿಲ್ಲೆ "ಮಾಗಡಿ ತಾಲ್ಲೂಕಿನಲ್ಲಿ ನಾಡಪುಭು 
ಕೆಂಪೇಗೌಡರ .ಸಮಾಧಿ ಸ್ಥಳವನ್ನು ಅಭಿವೃದ್ದಿಪಡಿಸಲು 
ನಿರ್ಣಯಿಸಲಾಗಿದೆ. ಸಮಾಧಿ ಸ್ಥಳವನ್ನು ಅಭಿವೃದ್ಧಿಪಡಿಸಲು | 
ಸಮಾಧಿಯ ಅಕ್ಕ ಪಕ್ಕದ 4-24 ಎ/ಗು ಜಮೀನನ್ನು 
ಭೂಸ್ಪಾಧೀನಪಡಿಸಿಕೊಳ್ಳಬೇಕಾಗಿರುವುದರಿಂದ, ಅಗತ್ಯ 
ಜಮೀನನ್ನು ಭೂಸ್ಪಾಧೀನಪಡಿಸಿಕೊಂಡು ನಂತರ ಅನುದಾನದ 
ಲಭ್ಯತೆಗನುಗುಣವಾಗಿ ಸಮಾಧಿ ಸ್ಥಳವನ್ನು ಅಭಿವೃದ್ದಿಪಡಿಸಲು 
ನಿಯಮಾನುಸಾರ ಕ್ರಮ ವಹಿಸಲಾಗುವುದು. 


ಪು.ತಿ. ನೋ.. 


-2- 


ಉ ಇದನ್ನು ಅಭಿವೃದ್ದಿಪಡಿಸಲು "ಸಹನ 
ಅಡಚಣೆಗಳೇನು ; 


ಕ್ರಮಾಂಕ ಈ ನಲ್ಲಿ ಉತ್ತರಿಸಲಾಗಿದೆ. 


ಸಂಖ್ಯೆ: ಕಂಐ 105 ಆರ್‌ಇಹೆಚ್‌ 2018 


ud 
(ಆರ್‌.ವಿ. ದೇಶಪಾಂಡೆ) 


ಕಂದಾಯ ಹಾಗೂ ಕೌಶಲ್ಯ ಅಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


